TIGHT BINDING BOOK 


UNIVERSAL 
LIBRARY 
ಮಾ 


OU 20087 


AdVddl | 
IVSHAINN 


0911847184 UNIVERSITY LIBRARY 
* ¢ | 
Call No. ಬ್ರ B Accession No. 14 ಹಿದಿ ಷಿ 
Author 0ಛೇ ಡಾ ಕರ್ತಾ ಶ್ರಾಲ ಕುಂಡೆ : 
Tite MDOT RENE DEKE ೨5 


This book should be returned on or before the date 


last marked below. 





| 


ಗೀ ಗೀ ಪದೆಗಳೆಂದರೆ, 


ನಾಡನುಡಿಯ ನಾವ ಲೀಲೆ 


—ಬಾಬೂ ಕಾಮತ 


ರಾಜನೀತಿಯು ದರಬಾರಿನಲ್ಲಿ ಅಲ್ಲಾಡೆ:ತ್ತಿ ದ್ಹಾಗ ಲೋಕೋಕ್ಕಿಯು 
ಹಳ್ಳಕೊಳ್ಳಗಳೊಳಗಿಂದ ತಲೆಯತ್ತಿ ಸಪ್ಲಾ ಹ ಸಮಾರಂಭದಲ್ಲಿ ಜನಮೆನ್ನಣೆ 
ಹೊಂದುತ್ತಿತ್ತು. ಹಳ್ಳಿಗರ ಬಾಳಿನಲ್ಲಿ ಕಲ್ಲಾ ಗಿದ್ದವರೆ ಕಥೆಗಳನ್ನು, ಹುಲ್ಲಾ 
ಗಿರುವವರ, ಹೂವಾಗಿರುವವರ ಪಿ ಪ್ರೀತಿಯನ್ನು. ಬಣ್ಣಿಸ ಸಲು ರಸಿಕ ಕಣ್ಣಿ ನವರು 
ಮುಂದೆ ಬಂದು ಮಣು ತಿ ಹೆಣ್ಣಿ ನ ಗೇಫೆಹೇಳಿ ಜನರ ಮನಸ್ಸು ತಣಿಸುತ್ತಿ ದ್ದ ರು. 
ಇವೇ ಜಾನಪದ ಗೀತೆಗಳು. ಬಸವೇಶ್ವ ರ, ಚನ್ನ ಮಲ್ಲಿಕಾರ್ಜುನ್ನ ಅಕ್ಕ 
ಮಹಾದೇವಿ ಯಂಥ ಸಿದ್ಧಪುರುಷರ, ಸಂಗೊಳ್ಳಿ ರಾಯಣ್ಣ, ಶಿಂದೂರ ಲಕ್ಷ್ಮಣ 
ಕಿತ್ತೂರ ಚನ್ನಮ್ಮ ನಂಥ ಯೋದರ ವೀರ ಗಾಥೆಯನ್ನ ಹಾಡಲು ನಾಡಿನ 
ಕಬ್ಬ ನಾದವನ್ನು ಕೆಗೊಳಿಸುವ ರಸಿಕ ಕಾವ್ಯವೇ ಗೀಗೀ ಪದದರೂಪ ತಾಳಿತು. 


ಹಿಂದುಸ್ಲಾನದಲ್ಲಿ ಗಾಂಧಿಜಿಯವರು ಕಾಲಿಟ್ಟೀದಿನೀದ ಜನಮಾನ- 
ಸಕ್ಸೆ ಒಂದು ಹೊಸ ದಾರಿಯೇ ದೊರೆಯಿತು. ರಾಜಕಾರಣವು ಕೆಲ ಬಿಳಿ 
ಬಜ ಜನರ ಸೊತ್ತಾಗದೇ ಸೇವಾ ಭಾವನೆಯಿಂದ ಮುಂಬರಲಿಚ್ಛೆ ಸುವ 
ಪ್ರತಿಯೊಬ್ಬ ತ್ಯಾಗಿಯ "ಕಾರ್ಯಕ್ಷೇತ್ರ ವಾಯಿತು. ೧೯೩೦ ರಲ್ಲಿ, ೪೦ ದರಲ್ಲಿ 
ಹಾಗೂ ೧೯೪೨ ರಲ್ಲಿ ದೇಶದಾದ್ಯಂತ “ನಡೆದ ಚಳವಳಿ ಕನ್ನಡನ ಇಡಿನಲ್ಲಿಯೂ 
ಜೋರಿನಿಂದ ಒಡಮೂಡಿತ್ತು. ಪರಕೀಯರ ವಿರುದ ಹೊಡಿದ ನಾಡಿನ ಈ 
ಹೋರಾಟವು ಕವಿಖೈದಯವನ್ನು ಸೋಂಕದೆ ಹೇಗೆ ಉಳಿದೀತು ? ರಾಜಕೀಯ 
ಆಂದೋಲತದ ಎಷ್ಟೋ ಸಂಗತಿಗಳು ಗೀ ಗೀ ಪದಗಳಲ್ಲಿ ಪರಿಣತವಾದವು. 
ಇಷ್ಟೇಅಲ್ಲ ಸೋಬಾನ ಪದಗಳಲ್ಲಿ, ಬೀಸುವ ಹಾಡುಗಳಲ್ಲಿ ಚಳವಳಿಯ 
ಪ್ರತಿಧ್ವನಿ ಕೇಳಿಸ ಹತ್ತಿತು. 


ರಾಜಕೀಯ ಸ್ವಾತಂತ್ರ ದೊರಕಿತು ಗತೆ ಪರಾಕ್ರಮದ: 
ಹೆಕೀಗತ್ತು ಕೇಳುವದು A ಕೆಲಸ .ವಾದರೂ ಹೊಸ ಹೋರಾಟದ 
ಸುಳಿವು ಅದರಲ್ಲಿ ಇರಲಿಲ್ಲ. ಕಾಂಗ್ರೆಸ್ಸಿಗರೇ ರಾಜ್ಯದಾಡಳಿತ ಸ ಸಾಗಿಸುತ್ತಿದ್ದ- 
ದರಿಂದ ಮತ್ತು ಅವರೇ ೫... ಸುಧಾರಣೆ ಮಾಡುತ್ತಿ ರುವರಿಂದ ಆ 
ಸುಧಾರಣೆಗಳನ್ನು ಬಣ್ಣಿಸುವದೇ ಒಂದು ಭಾಟರ ಕಾರ್ಯವಾಯಿತು. ದೇಶ 
ದಲ್ಲಿ ನೆಡೆದಂಥ ಚಟಿವಟಿಕೆಗಳನ್ನು ದೇಶವಾಸಿಗಳಿಗೆ ತಿಳಿಸಿ ಹೇಳಿಲು ಸರಕಾರಿ 
ಪ್ರಚಾರವು ಬೇಕಾಗಿತ್ಕು. ಹಳ್ಳಿಗರ ಮಾತಿನಲ್ಲಿ ಇಂಥ ಸುದ್ದಿ ಕೊಡಲು ಗೀ 
ಗೀ ಪದದವರೆ ನೆರವು ಸರಕಾರಕ್ಕೆ ಸಾಕಷ್ಟುಗಿದೆ. ಈಗಾದರೂ ಇಂಥ 
ಪ್ರಜಾರಕಾರ್ಯವು ಸಾಗುತ್ತಲಿದೆ. 


ಇದೇ ಕಾಲಕ್ಕೆ ನಿನೋಬಾಜಿಯವರ ಭೂದಾನ ಆಂದೋಲನವು 
ಪ್ರಾರಂಭವಾಯಿತು. ಒಂದು ಹೊಸ ಚೇತನೆ ನಾಡಿನಲ್ಲಿ ಹಬ್ಬಿತು. ಇದು 
ಸುಢಾರಣೆಯಲ್ಲ., ಆಮೂಲಾಗ್ರ ಕ್ರಾಂತಿ ವಿಚಾರ... ಗಾಂಧಿಜಿಯವರ 
ದಾರಿಗುಂಟ ಇಟ್ಟಂಥ ಮುಂದಡಿ ಉಳ ವರಿಗೆ ಸಂತೈಸುವ, ಶ್ರೀಮಂತರನ್ನು 
ಹೊಗಳುವ ಅಥವಾ ತೆಗಳುವ ಚಳವಳಿ ಅಲ್ಲ ಇದು. ಒಡೆತನವನ್ನೇ ವಿಸರ್ಜಿಸಿ 
ಗ್ರಾಮವೇ ಒಂದು ಮನೆತನವೆಂದು ಭಾವಿಸುವ ಗ್ರಾಮರಾಜ್ಯದ ಕನಸು 
ನನಸಾಗಿ ಮಾಡುವ ಪ್ರತ್ಯಕ್ಷ ಪ್ರಯೋಗವಿದು. ಕನ್ನಡ ನಾಡಿನಲ್ಲಿ ಇನ್ನೂ 
ಇದರ ಗಾಳಿ ಅಷ್ಟು ಜೋರಿನಿಂದ ಬೀಸಿಲ್ಲ. ಅದರ ಪ್ರತ್ಯಕ್ಷ ಪ್ರಯೋಗವು 
ಬಿಹಾರ ಒರಿಸಾದಲ್ಲಿ ನಡೆದ ಕಾರಣ ಇನ್ನೂ ಇಲ್ಲಿಯ ರಸಿಕವೃಂದರಿಗೆ, ಜನ 
ಸಾಮಾನ್ಯರಿಗೆ ಅದರ ಅರಿವು ಆಗಿಲ್ಲ. ಹು:ಲಕುಂದ ಭೀಮಕವಿ ಹಾಗೂ 
ಹೊಸೂರಿನ ಮೇಳದವರು ಮುಂಜಾಗ್ಯತೆಯಿಂದ ಕೆಲ ಕವನಗಳನು 
ಹ ಪ AS 
ಮಾಡಿದೂ ತಮ್ಮ ಯಾತ್ರಾ ಪಥದಲ್ಲಿ ಅವುಗಳನ್ನು ಹಾಡಿದ್ದಾರೆ. ನಾನು 
ಬಿನ್ನೈಸಿದ್ದಕ್ಕೆ ಅವುಗಳನ್ನು ಬರಕೊಟ್ಟದ್ದಾರೆ. ಅವುಗಳನ್ನು ಮುದ್ರಿಸಿದ್ದೇನೆ. 
ಮತ್ತೂ ಯಾರಾದರೂ ಇಂಥ ಕವನ ಮಾಡಿದ್ದರೆ ಕಳಿಸಬೇಕು ಇದೇ ವಿನಂತಿ, 


ಗಾಂಧಿ ಜಯೆಂಕಿ, ಭೂದಾನ ಸನಿುತಿ, 
೨-೧೦-೧೯೫೫. ೧೭೧೯, ಕೇಳಕರಬಾಗ್ಕ ಚಿಳೆಗಾಂನಿ, 


(4) 
ಸರ್ವಧರ್ಮ ಸ್ಮರಣ 


ಓಂ ತತ್ಸತ್‌ ಶ್ರೀ ನಾರಾಯಣ ನೀ ಪುರುಷೋತ್ತಮ ಗುರು ನೀ! 
ಸಿದ ಬುದ್ಧ ನೀ. ಸ್ಫಂದನಿನಾಯಕ ಸವಿತಾ ಪಾವಕ ನೀ Well 
ಬಹ್ಮಮಜ್ಜ ನೀ ಯಹ್ವಶಕ್ತಿ ನೀ ಈಶುಪಿತಾ ಪ್ರಭು ನೀ! 
ರುದ್ರನಿಷ್ಣು ನೀ, ರಾಮಕೃಷ್ಣ ನೀ ರಹೀಮ ತಾಮೋ ನೀ ತ! 
ವಾಸುದೇವ ಗೋವಿಶ್ವರೂಪ ನೀ, ಚಿದಾನಂದ ಹರಿ ನೀ | 


ಅದ್ವಿತೀಯ ನೀ, ಅಕಾಲ ನಿರ್ಭಯ ಆತ್ಮಲಿಂಗ ಶಿವ ನೀ a1 
ಏಕಾದಶ ವೃತ, 

ಅಹಿಂಸೆ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಸಂಗ್ರಹ | 

ಶರೀರಶ್ರಮಅಸ್ವಾದ ಸರ್ವತ್ರಭಯವರ್ಜನ lial! 

ಸರ್ವಧರ್ಮಸಮಾನತ್ತ ಸ್ವದೇಶೀ ಸ್ಪರ್ಶಭಾವನೆ 

ಹನ್ನೊಂದೀ ವ್ರತ ಕೈಕೊಳ್ಳಿ ನಮ್ರ ನಿಶ್ಚಯ ಭಾವದಿ ||೨|| 


ಭೂದಾನ ತತ್ವಜ್ಞ-ನಿನೋಬಾ 


ಭೂದಾನ ತೆತ್ತದ ಶೋಧನ ಮಾಡಿದವರ್ಕುಸಾಧು ವಿನೋಬಾ ಭಾವೆಯವರು | 
ಖಾದಿ ಶಾಸ್ತ್ರಜ್ಞರು ಪಾದಚಾರಿಗಳಾಗಿ ಹೋದ ಹೋದಲ್ಲಿ ಬೋಧಾ 
ಹೇಳುವರು ॥ ಅವರ ಶಿಷ್ಯರು ಅನೇಕ ಜನರು ಅಲ್ಲಲ್ಲಿ ಮಾಡುವರು 
ಪ್ರವಚನಾ | ನಾವು ಮಾತ್ರ ಮೂವರು ಹಾಡವರು ಅದೇ ತತ್ವದ ರಾಸಿ 
ಪದಗಳನಾ ॥ ಗ್ರಾಮ ಗ್ರಾಮಗಳಲ್ಲಿ ಪ್ರಾಮಾಣಿಕತನದ ಪ್ರೇಮ 
ಬೆಳಸುವದು ಭೂದಾನಾ | ಭೂಮಿ ಒಡೆಯರಿಗೆ ಸಾಮಾನ್ಯ ಬಡವರಿಗೆ 
ರಾಮಬಾಣ ಔಷಧ ಭೂದಾನಾ ॥ ರಕ್ತ ರಹಿತ ಕ್ರಾಂತಿ ಸತ್ಯ ಆಹಿಂಸೆಯ 
ತತ್ತ್ವದ ತಳಹೆದಿ ಭೂದಾನಾ | ನಿತ್ಯ ಜೀವನದ ಆರ್ಥಿಕ ಅಡಚಣಿ ಪೂರ್ತಿ 
ಗೊಳಿಸುವದು ಭೂದಾನಾ ॥ ಸ್ವಾರ್ಥ ಸಾಧಕರಿಗೆ ನೀತಿ ಕಲಿಸುವ ಉತ್ತಮ 
ಪ್ರಯೋಗ ಭೂದಾನಾ |, ತುರ್ತ ಭಾರತದ ವಾತಾವರಣಕ್ಕೆ ಸಿಸ್ಲಾಗಿ 
ಸಾಗಲಿ ಭೂದಾನಾ ॥ 


(5) 


ಭೂಮಿ ಹೆಚ್ಚಾಗಿ ಒಬ್ಬನಲ್ಲೆ ನ ಪಡಬಿದ್ದಾ | ಜಮೀನಿಲ್ಲದೆ ಒಬ್ಬ ಕೊರಗೂದಾ ॥ 
ಸಿರಿವಂತರುಂಡ ಪಚನಾಗದಾ ! ತರ ತೆರದ ಔಷಧ ನುಂಗುದಾ | 

ಇದು ಎಲ್ಲಾ ಹೋಗಿ ಸರ್ವೋದಯವಾಗಲೆಂದು ಸದಾ ಕಜೆಪಟಿ 
ದ ಡಿಯುವರು | ಖಾದಿಧಾರಿಗಳು ಪಾದಚಾರಿಗಳಾಗಿ ಹೋದ ಹೋದಲ್ಲೆ 
ಬೋಧಾ ಹೇಳುವರು ೧! ಪರಿಸ್ಥಿತಿ ಬಂದಂತೆ ಆರಿತು ನಡಕೊಳ್ಳು ವದು 
ದರವಬ ಮನುಷ್ಯನ ಜಾಣತನ | ಸಿರಿಯು ಇದ್ದಾಗ ಮೈಮರೆತು ಕೂಡ್ರದೆ 
ಕರೆದು ಕೂಡಬೇಕ ಇದ್ದಷ್ಟ ದಾನಾ | ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು 
ಪರರಿಗೆ ಸ ಸ್ಟ ಹೇಳ್ನಾರ ಶರಣರು ವಚನಾ । ಔಷ ಜೀವಿಗಳ ಹೊಟ್ಟಿಗೆ 
ಕೊಟ್ಟಿರ ಹಾಡಿ ಹೆರಸುರ ಥಿಮ್ಮನ್ನಾ 1! ಇದ್ದವರು ಸ್ವಲ್ಪ ಜನ ಇಲ್ಲದವರು 
ಹೆಚ್ಚಾಗಿ ಗುದ್ಯಾಟ ನಡಿಯುವವು ಪುನ: ಪುನಃ । ಸದ್ಯ ದ ಅಂದೋಲನ 
ಸಾದ್ಯಂತ ತಿಳಕೊಂಡು ಮೊದಲಿಗೆ ಕಲಿಬೇಕ ಜಡಿ || ಬಡವರು 
ಮಾತ್ರ ಬಡದಾಡುವದಲ್ಲ ದೃಢವಾಗಿ ಹಿಡಿಬೇಕ ಸಮಾಧಾನಾ | ಮೃಢನು 
ಈ ಪ್ರಶ್ನೆ ಬಿಡಿಸಲಿಕೆ ಈಗ ನಡಕಟ್ಟಿ ನಡಿಶ್ಯಾನ ಆಲೋಚನಾ || 
ದುರ್ಗುಣಾ ದೂರ ಮಾಡಬೇಕ | ಸದ್ಗುಣ ಸರಳ ಜೀವನಕ || 
ಅಸರಿಗ್ರಹ ಸುಖ ಅತ್ಮಕ । ಉಪಕಾರವೆ ಕೀರ್ತಿಗೆ ಬೆಳಕ /| 


ಉದಾರತನವು ಉದಯವಾಗಲೆಂದು ಹುಲಕುಂದ ಭೀಮಕವಿ ತಿಳಿಸ 
ದರು । ಭೂದಾನ ತತ್ವದ ಶೋಧನೆ ಮಾಡಿದವರು ಸಾಧು ವಿನೋಬಾ 


ಭಾವೆಯವರು | 
ಭೂಮಿ ಹಂಚುವಿಕೆ ನೋಡು 


ಸರ್ನೋದಯ ನೋಡಿದ್ಯಾ | ಸಮ್ಮೇಲನನೋಡಿದ್ಯಾ | ಕ್ರಾಂತಿಕಾರಿಯಾದ ॥ 
ಬಡವಶ್ರೀಮಂತರ ನಡುವಿನ ಅಂತರ ಹೊಡೆದೋಡಿಸುವ ಮಂತರ ನೋಡ ! 
ಪೊಡವಿಯೊಳಗ ಘಡಾಮುಡಿ ನಡಿಸಿದ ಪುಢಾರಿ ನಿನೋಬಾಜ ನುಡಿಯನು ನೋಡ॥೧॥ 
ಬಡತನ ಎಂಬುದು ಬಿಡಿಸುರ ನೋಡ ! ದುಡಿಮೆಗೆಮಹತ ಶ್ರ ಕೊಡವುರ ನೋಡ | 
ನುಡಿದಂತೆ ತಾವು ನಡಿಯುರನೋಡ | ಅಡಿಗಡಿಗೆ ಅನುಭವಸಜೆಯುರ ನೋಡ ॥೨॥ 
ಕಾಂಚನಮುಕ್ತಿ ಶಾಂತಿ ಸೇನೆ ಸುತ್ರಾಂಜಲಿ ಭಂಗಿಕೆಲಸ ಅಂತಶುದ್ಧಿಯುನೋಡ | 
ಪಂಚನಿಧದ ಕಾರ್ಯಕ್ರಮದಿನಿರಂತರ ಸಂಚಾರಮಾಡುವ ಸಮೂಹ ನೋಡ ॥೩॥ 


(6) 

ಹೈ ದಯಪರಿವರ್ತನ ರಾಜ್ಯಪರಿವರ್ತನ ಕುಟುಂಬ ಪರಿವರ್ತನ ಕಾರ್ಯವು ನೋಡ | 
ಅಧ್ಯಾತ್ಮ ದಿಂದಶ: ದ್ಧ ತ್ಮಮಾಡುವ ಬುದ್ಧಿಮತಿಕೆಯ ಸ ಸಮಾಜ ನೋಡ ॥೪॥ 
ಭೂದಾನಮೂಲಕ ಸ ್ರಾಮೋದ್ಯೋಗನ್ನ ಪ್ರಧಾನ ಅಹಿಂಸಾತ್ಮಕ ಕ್ರಾಂತಿಯು ನೋಡ | 
ಜೀವನದಾನಕೊಟ್ಟಿ ನಾನನರಾದಕಿದು ಸೇವಾಭಾವದ ನ ನೋಡ ॥೫॥ 
ಮ ಪೈಕಿ ಗ್ರಾಮಸಾಲಾಪೂರ ಭೂಮಿಹುಂಚಿಕಿ ಸಮಾರಂಭ ನೋಡ! 
ಸ್ವಾಮಿ ವಿನೋಬಾಜಿ ಜನ್ಮಜಯಂತಿಗೆ ಭೀಮಕವಿ ಹುಲಕುಂಡ ಪದಗಳ ನೋಡ ॥೬॥ 

—( ಬಸಪ್ಪ ಮಾಸ್ತರ ಬೆಟಗೇರಿ, ಹುಲಕುಂದ) 


ಜ್ಞಾನಿಗಳ ವಿಚಾರ 
ಕೇಳಿರಿ ಕೇಳಿರಿ ಜಾ ಶಿಗಳ ಮಾತಾ । 
ವಿನೋಬೇ ಭಾವೆಯವರ ಮನದ ವೃತ್ತಾಂತಾ ll 
ದೇಶದೊಳು ಅಸಂತೋಷಾ ಬೆಳದತಿ ಮಸ್ಮಾ । 
ಅದನ ಹೊಡದೋಡಿಸುವದು ಮೊದಲನೇ ನೆಷಸ್ತಾ । 
ಪಾದಚಾರಿಯಾಗಿ ತಿರಗುರ ಪ್ರಾಂತದಿಂದ ಪ್ರಾಂತ ಗ 
ಭೂದಾನ ಯಜ್ಞ ದೊಳು ಧುಮುಕ್ಯಾರೀಪೊತ್ತಾ j Tay 
ನೀರೆ ಹವಾ ಸೂರ್ಯನ ಬೆಳಕ ಸರ್ವರ ಸೊತ್ತಾ | . 
ಸ್ವಾಮಿ ಕಿರ್ಮಾಣ ಮಾಡಿ ಇಟ್ಟ ದ್ದು ಖಚಿತಾ । 
ಭೂಮಿತಾಯಿ ಮಾನವ ಕುಲಕ ಇರುವಳು ಆದರಂತಾ | 
ಪ್ರಮಾಣದಿಂದ ಸರ್ವರ ಹಿತಕ ಕೊಡುವಳು ಸಂಸತ್ತಾ ॥೨॥ 
ಪ್ರಾ ಮಾಣಿಕ ಜಮೀಶದಾರು ತಿಳಕೊಳ್ರಿ ಬೇತಾ । 
ಕಮು ನಿಷ್ಟ ತತ ಕ್ಸ ಆಗಬೇಡ್ರಿ ತುತ್ತ, | 
ಕ್ರ ಫ್‌ ತ್ರಿ ಆಕ್ರಮಣ ನೇಮ ರಕ್ತಪಾತಾ | 


ಪ್ರ 3 ೇಮದಿದ ಕೊಟ್ಟ ದು ಆತ್ಮಕ್ಕೆ ಶಾಂಶಾ TENT 
ಎಲ್ಲರು ಅಲ್ಪ ಸ್ವಲ್ಪ ಕಿ ತ್ಯಾಗ ಮಾಡುದೊಳಿತಾ | 


ಇಲ್ಲದವರಿಗಿದ್ದ ವರು ಕೊಟ್ರಿ ಸನಮಂತಾ | 
ಕಾಲ ಕಾಲಕನುಸರಿಸಿ ದಾಟಬೇಕ ಕುತ್ತಾ । 
ಹುಲಕುಂದ ಭೀಮ ಹೇಳಿದ ಭೂದಾನ ಗೀಶಾ ॥೪॥ 


(7) 
ಭೂದಾನದ ಉಗಮ 


ಮಹಾತ್ಮಾ ಗಾಂಧಿಯುನರೆ ತ್ಯಾಗದಫಲದಿಂದ ದೇಶಕ್ಕೆ ಸ್ನ ಸ್ವರಾಜ್ಯ ಸಿಕ್ಕಿತ್ತು 
ಕಾಂಗ್ರೇಸ ಸೇವೆಗಾಗಿ ಹುಟ್ಟಿ ತ | ಅಧಿಕಾರ ಡೋಳಗ ಕಾಲಿಟ್ಟತ್ತು ! 
ಮೊಹನದಾಸನ ನರಾ ರಾಷ್ಟ್ರಕೆ ಕತ್ತ ಲಕನಿದಿತ್ತು lal! 
ಕಡುದಾರಿದ್ರ್ಯದಿ ಮಡಿಯುವ ಬಡವರ ಬಡತನ ದಿನದಿನಕ್ಕೆ. ಹೆಚ್ಚಾಯ್ತು | 
ಮಡವಿಮಕ್ಕ ಹೊಟ್ಟಿಗೆ ಬಿರಿಯಾಯ್ತು | ಉಡತೊಡಲಿಕ್ಕೆ ಬಟ್ಟಿ ನಗಡೋಯ್ದು 
ಪಡವುತಕಷ್ಟವ ಸುಡುವುತರಕ್ಕ ವ ಮಿಡಕುವ ಜನಜಂಗುಳಿಯಾಯ್ತು lls] 
ಶ್ರ Se ಕ್ರ ಮದಿಂದ ದುಡಿಸುವ ಶ್ರಿ ಮಂತಿಕೆಯ ಭ್ರ ಮೈಯಾಯ್ತು | 
ಪ್ರೇಮ ಅಂತಃಕರಣವು ಇಲ್ಲದಾಯ್ಮು । ರಾಮರಾಜ ದ ಮಾತೇ ದೂರುಳಿತು | 
ಸಮಾಜದೊಳಗಿದ್ದ ಅಸಮಾನತೆಯು ಕ್ರಮೇಣ ಕ್ರಮೇಣ ಬಂದ್ಲೋಯ್ತು | 
ಹೈದ್ರಾಬಾದಸೀಮಿ ತೆಲಂಗಣದಲ್ಲಿ ಕಮ್ಯುನಿಷ್ಟ ತತ್ವದ ಜೋರಾಯ್ತು | 
ಇದರಿಂದ ಹಿಂಸಾಚಾರ ಹೆಚ್ಚಾಯ್ತು | ಅದರಿಂದ ಜಮಿನದಾರ ಕೊಲೆಯಾಯ್ಕು |! 
ಬಂದುಬಸ್ತ ಮಾಡಿದರು ಸರಕಾರವು ಜನರ ಜೀಕಿ ಹಾಗೇಉಳಿತು !!೪! 
ಫಾದಯಾತ್ತೆಯಿ 5 ಹೋದ್ರ ವಿನೋಬಾಜಿ ಸಕ್ರೋದಯಸ ಸಮ್ಮೇಲನಲ್ಲಿತ್ತು 
ಹದಿನೈದ ಎಪ್ರೀಲ ಅಯ್ವತ್ತೊ ಂದಕೆ ಮುಗಿತು ಗ ಹದಿನೆಂಟಿಕೆ ಸ ಪ್ರಚಾರ ಸುರುವಿತ್ತು | 
ಅದೇದಿವಸ ನೌಗೊಡ ಜಿಲ್ಲ ಯ ಪೋಚಂಪಲ್ಲಿ ಹಳ್ಳಿ ಯೋಳುಸ ಭೆ ಇತ್ತು ॥೫॥ 
ಅಲ್ಲಿಯ ಹೆರಿಜನರೆಲ್ಲ ಕೂಡಿಕೊಂಡು ನಿನೋಬಾಜಗೆ ಹೇಳಿನ ಮಾತು | 
ಸಲ್ಪ ಭೂಮಿ ಕೊಡಿಸಿರಿ ನಮಗೀ ಹೊತ್ತು । ಉಲ್ಲಾಸನಿ ದುಡಿವೆವು ನಕ್ಟೊಂತು | 
ಬಲ್ಲಿದ ಸಂತರು ಆಲ್ಲೇ ಸಭೆಯೋಳು ಭೂಮಿದಾನ 'ಬೇಡ್ಯಾ ರ ನಿಂತು ॥೬॥ 
ಶ್ರೀ ರಾಮಚಂದ್ರ ರಡ್ಡಿ ಎಂಬವರು ಬಹುಪ್ರೇಮದಿಂದ ಸಾರ್ಯಾ ರ ನಿಂತು | 
ನೂರ ಎಕರೆ ಜಮೀನ ಕೊಡತೇನಂತು ಚ ಸರ್ವ ನಹ ಆಶ ಶ್ವರ್ಯವಾಯ್ತು | 
ನಾರಾಯಣನ ಪೆ ಸ್ರೀರಣೆಯಿಂದ ಭೂದಾನ ಯಜ್ಞದ ಉಗಮಾಯ್ತ UWL 
ಅಂದಿನಿಂದ ಇಂದಿನವರೆಗೆ ಅದರಂದೋಲನವೇ ಬೆಳದೋಯ್ತು 

ಮುಂದೆ ಸಂಸತ್ತಿದಾನನವು ಬಂದ್ಲೋಯ್ತು | ಬುದ್ಧ ಅ ಜೀವನೆದಾನಾಯ್ತು ! 
ಬುದ್ದಿ ದಾನ ಶ್ರಮದಾನ ಸರ್ವಸ್ವದಾನದ ಮಾರ್ಗ ಸುರ:ವಾಯ್ತು uC 
ರಾಜಸೈತಿಕ ಫಂ ಸಾಮಾಜಿಕ ಎಲ್ಲದರಲಿ ಕ್ರಾಂತಿ ಬೇಕಾಯ್ತು. | 
ನಿಜಸರ್ವೋದಯದ ಗುರಿಯಾಯ್ತು | ಸುಜನರ ಸಮೂಹ ಕೂಡುವದೇಳಿತು ! 
ಪೂಜ್ಯ ನಿನೋಬಾ ಯಜ್ಞ ತತ್ವಕೆ ಪ್ರಜೆರೆಲ್ಲರದುಮನಸಾಯ್ತು ೪೯॥ 


(8) 


ಹಳ್ಳಿಗಳು ಸ್ವಾವಲಂಜನವಾಗಲು ಗ್ರಾಮೋದ್ಯೋಗ ಬೆಳಿಸುವದೊಳಿತು | 

ಹಳ್ಳಿ ಸ್ತಚ್ಚತೆ ಕಾರ್ಯ ಮಹತ್ವದ ಮಾತು। ಒಳ್ಳೇ ಜ್ಞಾನಶ್ರ ವಣ ವಾಗ ಬೇಕಂತು | 
ವೇಳೆಗನುಸರಿಸಿ ಪ್ರಾಥ:ಕಾಲ ಸಾಯಂಕಾಲ ಪ್ರಾರ್ಥನೆನಡೆದರೆ ಸರಿಹೋಯ್ತು ॥೧೦॥ 
ಉರಭೂಮಿಗೆ ಇಡೀಉರದ್ದೆಲ್ಲಶಕ ಸ ಸರಿಯಾಗಿ ಹೆಂಚಿಕೊಂಡ ಸ್ರ ಮುಗಡೊಯು. | 
ಊರನ್ಯಾಯ ಊರೋಳು ತೀರಿಸುದು ಶಿಸ್ತು | ಊರಸ್ವಾವ್ಲಂಬಿಯಾದ್ರು ಸಂಪತ್ತು | 
ಉರಿಗೇ ಜಸ್‌ ಉರ್ಜಿಶಸ್ಥಿತಿಗೆ ಮುಟ್ಟೀತು HAN 

ಪ್ರಾ ಮಾಣಿಕರಾಗಿ ಒಬ್ಬ ರೊಬ್ಬ ರಖೆ ್ರೀಮಗಳಿಸಿಕೊಂಡ್ರ ಸುಖುವಾಯು, 
ಗಾ.ಮರಾಜ್ಕಕೆ ಅದರ ಬೆರತು | ಸಾವಕಾನ ಸಮಾಜದುದ್ದಾರವಾಯ್ತು | 
ನೇಮದಿಹುಲಕುಂದ ಭೀಮಕನವಿತಾ ಲಾವಣಿ ಮಾಡಿಹೇಳಿದ ನಿಂತು ॥೧೨॥ 


ಜಯದೊರಕಿಸುವ ಭೂದಾನಯಜ್ಞ 


ಜಯ ಜಯ ಜಯ ಜಯ ಜಯ ವಾಗತದ ನಿಮಗ! 
ಜಯವಾಗತದ ನನ್ನ ಬಂಧು ಬಾಂಧವರೇ ಪ್ರೇಮದಿಂದ ಭೂದಾನ ಕೊಟ್ಟ ರ ॥ಸ॥' 
ಭೂಮಿ ಎಂಬುವದು ಯಾರದು ಅಲ್ಲಾ 
ವಾಮ ದೇವನ ಅಗಾಧ ಲೀಲಾ | 
ನೇಮದಿಂದ ಆಗುದ ಆದಲಾಬದಲಾ ! 
ಕಾಲತಕ್ಕಂತೆ ಅನುಸರಿಸಿ ನಡೆದು ನೀವು ಶೀಲದೊಳಗ ಬಹುಮೇಲ ಆದರ ॥೧॥ 
ಹವೇ ನೀರು ಆಕಾಶ ಪ ನ್ರಕಾಶವೆಲ್ಲಾ | 
ಅವ್ರು ಹೆಂಗ ಯಾರ ಸಾ ಧೀನವಿಲ್ಲಾ' | 
ನೀವು ನಾವು ಎಲ್ಲಾರ ಕಿಳಿಬೇಕಮೊದಲಾ | 
ಮನಸ್ಸು ಎಂಬುದುದೊಡ್ಡದುಮಾಡಿ ಬಡವರ ಬಡತನ ದೂರ ಮಾಡಿದರ ॥೨॥, 
ಮಂಣಹೊನ್ನ ಇವು ಸ್ಥಿರವಾದದ್ದಲ್ಲಾ | 
ಕಾಣಕಾಣ ಒಬ್ಬಗ ಉಳಿಯುದಿಲ್ಲಾ | 
ದಾನವ ಮಾಡಿದರ ಬಾಳಅನುಕೂಲಾ | 
ಎಲ್ಲರ ಜಲ್ಮ] ನಿದು ಒಂದೆ ಇರುವದು ಪ್ರೇಮದಗಳಿಸಿ ಪುಣ್ಯ ಪಡೆದರ ॥೩॥ 
ಸಾದಚಾರಿಯಾನಿ ಸಂಚಾರಪೂರಾ ಕೆ 
ತಂದಿ ವಿನೋಬಾಜಿ ತತ್ವದ ಸಾರಾ | 
ಇಂದು ನಾನೆಲ್ಲಾ ಮಾಡಬೇಕ ಜೋರಾ 
ಚೆಂದ ಹುಲಕುಂದ ಕಂದ ಭೀಮನ ಶಿಷ್ಯ k "ಗಣ್ಣ ಹೆಳಿದನುಡಿಯನು ಪಾಲಿಸಿದರೆ 
—(ಬೆಟಿನೇರಿ ಸಂಗಣ ಹುಲಕುಂದ) 


(9) 


ಭೂಮಿದಾನದ ಮಹಿಮೆ 
ಕೇಳಿರಿ ಕೇಳಿರಿ ಭಾರತೆ ಜನರೆ ಭೂಮಿದಾನದ ಮಹಿಮೆಯನೂ ! 
ಜ್ಞ. ಅಹಿಂಸೆಯ ಪುತ್ಥ ೪ ಗಾಂಧಿಯ ಹೊಸ ಪ ಪ್ರಯೋಗದ ಕ್ರಾಂತಿಯನೂ | 
ಸೆಯ ಅಗ್ರಿ ಕುಂಡದ ಬೆಂಕಿಲಿ ಆಯಿತು ಭೂಮಿದಾನದ ಉಗಮಾ 

ಕಮ ನಿಷ್ಟ ರೆ ಖೂರಿ ಪ್ರದೇಶದಿ ಹರಿಯಿತು ರಕ್ತಪ್ರವಾಹದ ಧಾರಾ 
ಹೈದರಾ 3 ತಿಕದ ಊರಲಿ ಹತ್ತಿ ತು ಡುಕಿಯ ಜ್ವಾಲಾ 
ಹಿಂಸಾಡೇವಿಯ ಪಾಶವಿವೈತ್ತಿ ಗೆ ಮಣಿದು ಹೋಯಿತು ತೆಲಂಗಣಾ 
ರೋದನದಾ ಕ್ರಂದನ ಕತ್ತಲ ಮೇಘವು ಆವರಿಸಿತು ಪ ಪ್ರದೇಶವನಾ 1೧॥ 
ಅದೇ ಕಾಲದಿ ಸರ್ವೋದಯ ಸಮ್ಮೇಳನ ಸೇರಿತು ರಭಸದಲೀ 

ಸಂತ ವಿನೋಬಾ ಬಂದನು ಅಲ್ಲಿಗೆ ಕಾಲುನಡಿಗೆಯಾ ಯಾತ್ರೆಯಲೀ 
ದುಂದುಭಿ ಮೊಳಗಿತು ಸರ್ವೋದಯದಾ ಮಹರ್ಷಿ ಭಾವೆಯ ವಾಣಿ ಸಯಿಲೀ 
ಶಿವರಾಂಪಲ್ಲಿಯ ಸಮ್ಮೇಳನವು ಮುಗಿದುದು ಶಾಂತಿಯ ಮಂತ್ರದಲೀ 
ಹೊರಟನು ಪ್ರೇಮದ ಶಕ್ತಿಯ ತೋರಲು ತೆಲಂಗಾಣದ ಊರಿನಲೀ ॥ ೨॥ 
ತೆಲಂಗಾಣದ ಪ್ರಾರ್ಥನ ಸಭೆಯಲಿ ಎದ್ದಿತು ಭೂಮಿ ಸಮಸ್ಯಾ 
ಭೂಮಿಹೀನ ಹರಿಜನ ಮಕ್ಕಳ ಪ್ರಶ್ನೆಯು ಬಂದಿತು ಆವಾಗಾ 

ಆಗಿನ ಕಾಲದಿ ಭೂಮಿದಾನವ ಕೇಳಿದ ಗಾಂಧೀದೂತ ವಿನೋಬಾ 
ಉದಾರ ಹೈ ದಯದಿ ರಾಮರೆಡ್ಡಿ ಯು ಕೊಟ್ಟನು ಮೊದಲಿನ ಭೂದಾನಾ 
ತೋರಿಸಿಕೊಟ್ಟ ನು ಪ್ರೇಮದ ಬುಗ್ಗೆ ಯ ಚಾತ್ರ ದೇಶದ ಸಂಸ್ಕೃತಿಯಾ WS i 
ಅಲ್ಲಿಂದೆದ್ದಿ ತು ಸವ ಕ್ರಾಂತೀ, ಭೂಮಿದಾನದ ಹೊಸ ಗಾಳೀ 
ನಿದ್ರಲಿ ಮಲಗಿದ ಚೇತನ” ಶಕ್ತಿಯು ಎಚ್ಚರವಾಯಿತು ವೇಗದಲೀ 

ಮೂಲೆ ಮೂಲೆಗೆ ಹರಡಿತು ದೇಶದಿ ಭೂಮಿದಾನದಾ ಹೆಸರಿನಲೀ 

ಸತ್ಯ ಅಹಿಂಸೆಯ ಮಧುರ ಸಂಗೀತ ಮೊರೆಯಿತು ಆರ್ಯಾವರ್ತದಲೀ 
ಸೊಂಪಿನ ಗಾಳಿಯು ಶೀತಲ ಕಂಪನು ಶೀಡಿಶು ಭಾರತ ನಾಡಿನಲಿಃ 1೪॥ 
ಗಾಂಧೀ ಮಹಾತ್ಮನ ನಾಯಕತ್ವದೀ ಭಾರತ ಪಡೆಯಿತು ಸ್ವಾತಂತ್ರ್ಯಾ 

ರಾಜಕೀಯದ ಕ್ರಾಂತಿಯು ಮ ಎಗಿಯಿತು ನಮ್ಮವರಾಳುತ ರಾಜ್ಯವನಾ 
ಪ್ರೇಮದ ಶಕ್ತಿಲಿ ಮುರಿದರು ಬ್ರಿಔಷರ ರಾಜಸ ಯ ಶಾಸನವಾ 
ಶೋಷಣವೆಂಬ ಕೆಂದ್ರಿ ತ ಸದ್ಧ 3 ಹೀರುತ ತುಳಿಯುತ ಭಾರತವಾ 
ಯಂತ್ರವು ಬಂದು ಕೆಲಸ ವ ಮುಗಿ ಹರಡಿತು ದೇಶದಿ ಮೈಗಳ್ಳ ತನಾ .॥೫॥ 


(10) 


ಬಡತನವೆಂಬ ರಾಕ್ಷಸಿ ಭೂತ ಮನೆ ಮನೆಯಲ್ಲಿ ನೆಲೆಸುತಲೀ 

ಗಾಂಧಿ ನೆನೆಸಿದ ರಾಮರಾ ಜ್ಯವು ಹಾಗೆಯೆ ಉಳಿಯಿತು ಗಾಳಿಯಲೀ 
ಜನತೆಯು ಮರೆಯಿತ್ತು ಗಾಂಧಿ ಮಾರ್ಗವ ನಡೆಯಿತು ಸ್ವಾರ್ಥದ ಹಾದಿಯಲೀ 
ಗಾಂಧಿವಾದಿ ಎನ್ನು ವ ಜನರು ಖಾದಿಯ ತೊರೆದರು ಮರವಿನಲೀ 

ದೇಶವ ಕವಿಯಿತು ಅಂಧಕಾರವು, ರೋದನ ಹಚ್ಚಿತು ಜನತೆಯಲೀ (೭೬ 


ಕಾಳರಾತ್ರಯ ಗರ್ಭದಿಂದಲೀ ಸಿಡಿದಬ್ಬರಿಸಿತು ಹೊಸ ಪ್ರಕಾಶಾ 
ಸಮಾಜಕ್ರಾಂಕಿಯ ದೇಶದಿ ತರಲು ನುಂಗುತ ವಿಷಮತೆ, ಪಕ್ರದ ಜಗಳಾ 
ಐಕ್ಯದ ಜೇನಿನ ಹೂಳೆಯನು ಹರಿಸಲು ಹೊರಟಿತು ದೇಶದಿ ಭೂಡಾನಾ 

ಎಲ್ಲ ಪಾರ್ಟಿಯ ಬೆಂಬಲ ದೊರೆಯಿತು ನಡೆಯಿತು ಸಂತನ ಪದಯಾತ್ರಾ 
ಸಮಾಜವಾದಿ ಜಯಪ್ರಕಾಶರು ಹೊರಟರು ಕೇಳುತ ಭೂದಾನಾ ೭ ॥ 


ಧೂಮಿತಾಯಿಯ ಪುತ್ರರು ನಾವು ಎಂದು ವೇದವು ಸಾರುತಿದೇ 

ಸಂಗ್ರಹ ಬುದ್ಧಿಯ ಸ್ವಾರ್ಥದ ಹಾದಿ ಹಿಡಿಯಲಿ ಬೇಡಿ ಎನ್ನುತಿದೇ 
ಭೂಮಿಯಹಕ್ಟು ಎಲ್ಲರ ಹಕ್ಳು ಮದು ಧರ್ಮವು ಹೇಳುತಿದೆ 

ಧರ್ಮದ ಹಾದಿಯ ತುಳಿಯದ ಮಾನವ ರಾಕ್ಷಸನೆಂದು ಘೋಷಿಸಿದೇ 
ಭೂಮಿಹೀನರಾ ಕಂಠದ ಘರ್ಜನೆ ರೊಚ್ಚಿನ ರಭಸದಿ ಏರುತಿದೇ WC 


ಕಲ್ಲೂ ಎಣ್ಣೆಯ ಕಲಹೆಕ್ಕಾಗಿ ಆದವು ಎರಡು ಯುದ್ದ ಗಳೂ 

ಹಿಟ್ಟರ ಷಾಹಿಯ ಬೆಂಕಿಯ ಜ್ವಾಲೆಲಿ ಬೆಂದುಹೋದವು ರಾಷ್ಟ್ರಗಳೂ 
ಬಾಂಬಿನ ಸಿಡಿತದ ಘರ್ಜನೆಯಲಿ ನಡುಗಿಹೋದವು ದೇಶಗಳೂ 

ಪಾಶವಿ ಹಿಂಸೆಯ ಜೀವನ ಕೃ ತೃ ವ ಹಿಡಿದನು ವಿಶ್ವ ದ ಮಾನವನೂ 

ದುಡ್ಡು ದುಗಾಣಿಯ ಮೋಹದ” ಸೆಳವಿಗೆ ಬಿಟ್ಟಿ ನು ನೊನನಧರ್ಮವನೂ Tal 


ಯಾರದು ಸೃಷ್ಟೀ ಯಾರದು ವಿಶ್ವ ಎಂದು ಸತ್ತ ವು ಕೇಳುತಿದೇ? 

ಬೆಳೆಸಿದ ಧಾನ್ಯ ನಿನ್ನದು ಆದರೆ ಭುಮಿಯೇ. ನನ್ನದು ಆದೀತೆ? 

ಗಾಳಿ ಚಳಿಯು ನನ್ನದು ಎಂದರೆ ಸತ ವು ನಿನ್ನನ್ನು ಒಪ್ಪು ವ್ರದೇ | 

ನಮ್ಮದು ಎಂಬುದು “ಜಗದೊಳು ಜೂನ ಥೈ ರ್ಯದಿ ತೋರಿಸಿಕೊಡಿರಣ್ಣಾ 
ನಮ್ಮದು ಎನ್ನು ವ ಭ್ರಮೆಯನು ಬಿಟ್ಟು ಜುಂ ಬಾಳನು ನಡೆಸಿರಣ್ಣಾ (A 


(11) 


ಎಲ್ಲಾ ವಿಶ ವು ಸೃಷ್ಠಿ ಕರ್ತೆ ಪರಮಾತ ನಿಂದಲೇ ತುಂಬಿಹುದೂ 
ಮಾನವ ದನ್ನ ವು ಸರ್ವಶಕ್ತಿ ಮಾನ್‌ ೬ ೈರನಿಂದಲೇ ಆಗಿಹುದೂ 
ಅತನ ಆಜ್ಞೆಯ ಮೇರೆಗೆ £ ನಜಿವುದು ಸಂ ಸಾಕೆ ಈ ಸಾಗರವೂ 
ಎನ್ನುವ ಎಚ್ಚರ ಜನತೆಗೆ ಕೂಡಲು ಶರಣ ವಿನೋಬಾ ಹೊರಬಿಹನೂ 
ಪ್ರೆ ಮದಿ ಜ.13 ಪಾಠವ ಕಲಿಸಲು ಹಿಡಿದನು ಯಾತ್ರೆ ಯ ಕಾದಿಯನೂ'೧೧॥ 


ಭಾರತ ದೇಶದ ಆರ್ಥಿಕ ಕ್ರಾಂತಿಯ ಹೊಸ ಪ್ರಯೋಗವೀ ಭೂಯಜ್ಞ್ಹಾಾ 
ಎಲ್ಲೆಡೆ ಶಾಂತಿಯ ಹಾಲಿನ ಹೊಳೆಯನು ಹರಿಸುವ ಇಂದಿನ ಘನಯಾಗಾ 
ತ್ಯಾಗದ ಜೀವನ ಕಲಿಸಲು ಹೊರಟಹ ಪ್ರಜಾಯಜ್ಞದ ಭೂದಾನಾ 
ಅಸಮಲೋಕದಿ ಸಮತೆಯ ತರಲು ಹೊಟಟನು ಶರಣ ವಿನೋಬಾ 

ಜಯೆ ಜಯವಾಗಲಿ ಶರಣ ವಿನೋಬಾ ಎನ್ನುತ ಕೇಳಿರಿ ಭೂದಾನಾ ॥ ೧೨ ॥ 


--ಸಹಿ. ವೆ೦ಂಕೋಬರಾವ್‌, 


ದ್ರೌಪದಿ ಮಾಡಿದ ಪುಣ್ಯ 


ದಾನಧರ್ಮದಿಂದ ನಿಮಗ | ಏನ ಲಾಭ ಸಿಗುವಜೆಂಬ 
ಜ್ಞಾ ನಮಾಡತದ ಇದವಂದ ಕಥಿ ! ಜಾಣರಾಗಿ ಕೂತಕೇಳ್ರಿ ಬರತತಿ ಮತಿ 
ಭಾನುಮಂಡಲದಲ್ಲಿ ಬೆಳಗುವದು ನಿಮ್ಮ ಕೀರ್ತಿ ll 
ಮಾಡಿದಂಥಾ ಪುಣ್ಯಯಲ್ಲಾ ಕೇಡಆಗುದಿಲ್ಲ ತಾಯಿ ' 
ಕೂಡಿಕೊಂಡ ಫಲಾ ನಿಮಗ ಓಡಿಬರತತಿ ! ಬೇಡಿಬಯಸಿದಂಥ ಭಾಗ್ಯನಿಮಗ 
ಅಲಗು ಸಿಗತತಿ ॥ ಗೀ ॥ 
ಪಾರ ಯುಗದೊಳಗ ಕೇಳ್ರಿ | ದೃಪದ ರಾಜನ ಪುತ್ರಿ 
ದ್‌ ಪದಿಅಂತ ಅಕಿಗೆ ಹೆಸ ಸರಇಟ್ಟತಿ ! ರಾಜಪಿಂಡ ವಳ್ಳಿ? ಸ ಗಾಖ್ಯದಿಂದ ಬೆಳದ 
ಬಂದತಿ || ಆಕಿ ಲಕ್ಷಣ ಸೌಂದರ್ಯದಿ:ದ ತುಂಬಿಬಿಟ್ಟಿ ll 
ಹೆತ್ತವರ್ಷ ಆದಕೂಡಲೆ ! ಹೆತ್ತ ತಂದಿತಾಯಿಗಳು 
ಸುತ್ತು ಕಡೆವರಾಹು ತುಕುತಸಿದೆ. _ನಡದತಿ | ಹೆಗಲು ರಾತ್ರಿ ಸೋಗಸಇಲ್ಲ 


ಆ 
ಅವರಿಗಿ ಚಿಂತಿ ಹತ್ತೆ ತಿ W At u 


ರಾಜಪುತ್ರಿ ದ್ರೌಪದಿಯ | ಮೋಜಿನಿಂದ. ಸ್ನಾನಕ್ಕೆ 


'ಸಜಹೋಗತಿದ್ದ ಅಕಿ ದಿನಂಪ್ರ ತಿ | ತನ್ನ ಸೂಚ! ಕೂಡಿಕೊಂಡ ಹೋಗು 


(12) 


ಪದ್ಧತಿ || ನಿತ್ಯನೇಮದಂತೆ ಜಲಕ್ರೀಡಾ ಆಟನಡದತಿ || 

ಅದೇ ಸಮಯಕ್ಕೆ ಮಹಾತಪಸ್ಪಮಾಡಿದಂಥಾ ದುರ್ವಾಸ ಮುನಿಗಳಸ್ವಾರಿ 

ಬಂದತಿ | ಅವರನ್ನೋಡಿ ಇವರು ಕೆಳಗಸ್ನಾನಾ ಮಾಡುದಾಗೇತಿ ॥ ಗೀ॥ 

ಹಳೇಕ್‌ಪಾ ತೊಳೆದುಹಿಂಡಿ ! ಹೊಳಿಯದಂಡಿ ಮ್ಯಾಲಹಾಕಿ 

ಶೆಳವ ನೀರಿನೊಳಗ ಸ್ಟಾನಸಜ್ಜಆಗೇತಿ | ಘೌಾಳಿಬಂದ ಹಳಿಕೌಪಾ ಆಗ ಯಬಿಸಿ 

ಬಿಟ್ಟಿತಿ |! ಹಾಕಿದ ಕೌಪಸುದ್ದಾ ನೀರಿನ ಶಳಿವಿಗೆ ಕಳಚಿಹೋಗೇತಿ ॥ 

ಬರೇಬತ್ಸೆ ನದಿಯೊಳಗ ! ಆರ ತಾಸ ನೀರಾಗ ಕೂತ್ರ 

ಘಾರಸೇರಿ ಧೀರರುಹಿಗೆ ನಡಗಹುಟ್ಟೇತಿ ! ಮರ್ಯಾದಿಗಂಜಿ ನೀರಬಿಟ್ಟಿ 

ಬಾರದಾಗೇತಿ ॥ ಗೀ ॥ 

ಚಾಲ! ಹುಲು ಕುಲು ನಕ್ಟೊಂತ | ಜಲಕ್ರೀಡಾ ಆಡುವಾಗ 
ದ್ರೌಪದಿದೃಷ್ಟಿ ಬಿದ್ದತಿ | ಮುಂದಕುಂತ ಎಷ್ಟಹೊತ್ತಾಕಿ ॥ ಗೀ ॥ 
ರೀರೊಳಗ ಕೂತಂಥ । ಕಾರಣತಿಳಿವಲ್ಲ ನಮಗ 

ಭಾರಿನಡಿಗ ರುಸಿಗೆ ಹೆತ್ತೇತಿ ! ಮುದಕನ ಕೈಪಕಳದಂಗ ಕಾಣತತಿ ॥ ಗೀ॥ 
ಇಷ್ಟಕಿಳದ ದ್ರೌಪದಿಯ ಶ್ರೇಷ್ಟೆಜರದ ಶಾಲ ಸರಗ ! ಹೆರದವಗದ್ದ 

ಕ್ಸ ಪದಾಕೃತಿ | ಜರದಕ್ಕೆಪರುಷಿಗೆ ಮುಟ್ಟೀತಿ WW ಗೀ॥ 

ಕೂಡಪಲ್ಲ ! ಅದೇಜರದ ಶಾಲಿಶರಗ ! ಮುದಕ ದುರ್ವಾಸರುಷಿ । ಮುದದಿಂದ 
ಮೌನತಾಳಿ ಕೌಪಾಧರಿಸೇತಿ ! ನನ್ನ ಮಾನಾ ಕಾದ್ದ ದ್ರೌಪದಿ ಅಂತೆ 
ಮನಸ್ಸಿಗಿನಟ್ಟಿತಿ ಜ್ಞಾ ನದೃಷ್ಟಿಯೊಳಗ ಆಶಿರ್ವಾದ ದ್ರೌಪದಿ 
ಗಾಗೀತಿ ॥ ಗೀ ॥ ಮಾಡಿದಂಥಾ ಪುಣ್ಯ. (| 


೨ 
ಮುಂದೆ ಕೆಲವು ದಿವಸದಮೇಲೆ | ತನ್ನ ಸುಂದರ ಮಂದಿರದಲ್ಲಿ ! ನಂದ 
ದಿಂದ ದ್ರೌಪದಿ ಸ್ವಯಂವರ ಆಗೇತಿ | ಪಾಂಡುರಾಜನ ಪುತ್ರರಿಗೆ” ಆಗಜಯಾ 
ಸಿಕೃತಿ | ಓಡಿಬಂದ ಮಾಲಿಹಾಕಿ ಮಡದಿ ಆಗ್ಯಾಳ ದ್ರೌಪದಿ ॥ 
ಪಾಂಡುರಾಜನ ಪುತ್ರರ ! ಹೆಂಡತಿಯಾದ ದ್ರೌಪದಿಗೆ! ಪಾಂಚ್ಯಾಲಿ 
ಅಂತ ಆಗಹೆಸರ ಬಂದತಿ ! ಮಹಾಸತಿವೃತಾ ಸಿರೋಮಣಿ ಆಗ್ಯಾಳ 
ಪ್ರಖ್ಯಾತಿ ॥ ಗೀ ॥ 


(18) 


ಹೆತ್ತ ತಂದಿತಾಯಿ ಬಿಟ್ಟಿ । ಅತ್ತಿ ಮಾಂವರ ಮನಿಯಲ್ಲಿ । ನಿತ್ಯದಲ್ಲಿ 
ಸೇವಾಮಾಡುವ ಸಮಜ ಬಂದತಿ ! ಸತಿಧರ್ಮದಂತೆ ! ಪ್ರೀತಿ ಪತಿಗಳಮೇಲೆ 
ಇಕಿಭಕ್ತಿ ! ಮೃತ ಲೋಕದಲ್ಲಿ ದ್ರೌಪದಿಯ ಪ್ರಭಾವತೋರೇತಿ || 

ದುಷ್ಟ ತನ ರವರು ! ಕಷ್ಠ ಕೊಡಬೇಕಂತ ಇವರಿಗೆ | ಕೆಟ್ಟ ವಾಸನೆ 
ಆನ್ನುದು ವೆಳಗಮೆಟ್ಟ ಮಾದೇತಿ। ನಷ್ಟ ಆಗು ಕಾಲಕ್ಕ ಅವರಿಗೆ ಅಷ್ಟ ಮದಾ 
ಬಂದತಿ ॥ ಗೀ ॥ 

ಅಣ್ಣತಮ್ಮರ ಜಗಳವನ್ನು | ಬಣ್ಣಿಸಿ ಹೇಳಲಾರೆ ನಾನು | ದ್ಯೂತ 
ದೊಳೆಗ ಕೌರವರಿಗೆ ಗೆಲವ ಬಂದತಿ! ಮೋಸಥರದ ಫಾಸಿಯಿಂದ ಇಷ್ಟ 
ಆಡ್ಲಾಡಾಗೇತಿ । ಪಾಂಡವರರಾಜ್ಯ ಅಲ್ಲ ಅವರೆಸಪ್ಲಿ ಕಳದತಿ ॥ 

ದುರ್ಯೋಧನನ ರಾಜ್ಯದಲ್ಲಿ ! ಧರ್ಮಕ್ಕೆಲ್ಲಿ ಜಯಾ ಅತಿ ! ಅಧರ್ಮದ 
ಸದಾ ತಾಂಡವನೃೈ ತ್ಯ ನಡದತಿ | ಸದ್ಧ ರ್ಮ ಸದಾಚಾರದ ವಧಾಆಗಿಬಿಟ್ಟ ತಿ In 

ವಾ ೨ ಮುಟೊರದನಗೆ | ಯಾರದೇನ ಖಬರ ಇಲ್ಲಾ (ಕೂ ರ 
ತನದ ಕೃತ್ಯಅಂತರ ಮೀರಿನಿಂತತಿ | ದ್ರೌಪದಿಮಾನಾ ಕಳಿಬೇಕಂತ ಬುದ 
ಉತ್ಪನ" ಆಗೇತಿ | ದುಷ್ಟ ದುಶ್ಯಾಸನನ್ನು ಕರೆದುಹಿಂಗ ಹುಕಂ ಆಗೇತಿ |, 

TL, ಇದ ತ | ಅರಗಿಳಿ ದ್ರೌಪದಿಸೀರಿ | ಶೆರಗಹಿಡಿದು 
ಧರರರ ಜಿಗ್ಲಿ ತರಬೇಕಾಗೇತಿ' ಸರ್ವಸ ಭೀಕಲಿ ಮಾಡಬಚೇಕಅಂತಾರೆ 
ಫಜೀತಿ ॥ ಗೀ ॥ 
ಚಾಲ ॥ ಅತ್ಯಾಚಾರದ ಕೌರವನು | ಸ ಸತ್ಯಾನಾಶಅಗುದಕ್ಕ | ದೌ ಿಪದಿಯನ್ನು 
ಹಿಡಿದು ಎಳೆದುತಂದಾ ! ಧರ್ಮರಾಜ ಭೀಮ ಯ ಪಾಂಡವರ 
ಮುಂದಾ ಭೀಷ್ಮ ದ್ರೋಣಾಚಾರಿ । ತ್ರಾಸಮಾಡಿಕೊಂಡ | ನಿಂತಾರ ದ್ರೌಸದಿ 
ಮುಂದಾ | ಅವರ ಬಾಯಿಲಿ ಶಬ್ದ ಇಲ್ಲ ವಂದಾ ॥ ಗಿೀ 

ದುಷ್ಟ ದುಶ್ಯಾಸನ ! ಎಷ್ಟ ಸೀರಿಸೆಳದನೋಡ | ಬೆಟ್ಟ ದಷ್ಟರಾಸಿತ್ತ 
ಮುದಾ | ಓಕಿಮೈಯ್ಯಾಲ ? ಸೀರಿಇದ `ಕೈಂದ್ದಂಗಇತ್ತ ಮೊದಲಿಂದಾ ॥ಗೀ॥ 
ಕೂಡಪಲ್ಲ॥ ಆರಬೆರಳಸೀರಿ ಶೆರಗ | ಹರದ ನೀರಾಗ ಬಿಟ್ಟಿ ಕೌಸ! ದುರ್ವಾಸ 

ಮುನಿಗಳಮಾನಾ ಹೆಂಗಳುಳಿಸೇತಿ | ಅದೇಫುಣ್ಯ ದ್ರೌಪದಿಗೆಗ 
ಸಧ್ಯಾ ವದಿಗೇತಿ ! ಅಕ್ಷೆಯ ವಸ್ತ್ರದ ಆಶಿರ್ನಾದ ಅಕಿಗೆ 

ಮೊದಲ ಆಗೇತಿ ॥ ಮಾಡಿದಂಥ ಪುಣ್ಯ. OE 1 Ae u 


(14) 


೩ 
ಐದುವುಂದಿ ಪತಿಗಳಿದ್ದು | ಭವ್ಯರೂಪನೋಡತಾರ | ಬಾಯಿಬಿಚ್ಚಿ 
ವಬ್ಬರಿಗೊಬ್ಬರು ಟಡದಾಗೇತಿ | ನೂರ ಗಧಾ ತೂರುವ ಭೀಮನಶಕ್ತಿಯಲ್ಲಿ 
ಹೋಗೇತಿ | ಮೂರ ಲೋಕದ ಗಂಡ ಅರ್ಜುನನ ಅರ್ಬಾಟ ಅಡಿಗೇತಿ Il 
ರುಂಡದಿಂತ ಬೇರೆ ಮಾಡುವ | ಪುಂಡ ಪ್ರಚಂಡ ಗಂಡುಗಲಿಗಳ 
3ಂಡವರ ಮುಖಾ ಆಗ ಕೆಳಗ ಆಗೇತಿ! ಹೆಂಡತಿಗೆ ಆಗು ಅವಮಾನ 
ಯಾರಿಂದ ಉಳದತಿ ॥ ಗೀ | 
ಆರ ಬೆರಳ ಕಪ ಧರಿಸಿ। ಅರ ಕೋಟ ಸೀರಿಯಾಗಿ | ಕೌರವರ ದರ್ಬಾರ 
ದಲ್ಲಿ ಮಾನಾ ಕಾದಶಿ ! ದ್ರೌಪದಿ ಮಾನಾ ಕಳಿಬೇಕಂದ್ರ ಆಗ ಯಲ್ಲಿ 
ಹೋಗೇತಿ | ದುಸ್ವ ಕೌರವರಿಗೆ” ಕಷ್ಟ ಬಿಟ ಸಕ್ಸ ಯಸೋತತಿ i 
ಅನ್ಯರ ಅಬರು ಕಳಿಬೇಕುದ್ರ | ತನ್ನ ಅಬರು ಉಳಿಯುದಿಲ್ಲಾ | ಸುಣ್ಣ 
ತಿಂದ್ರ ಸೊಲಗನಂಗ ಬಾಯ ಬಿಡತತಿ | ಮುಂದೆ ಕೌರವರ ಅವಮಾನ 
ಆಗಿಬಿಟ್ಟಿತಿ | ne 
ಕೌಸದಾನಮಾಡಿದಂಥಾ ! ಕೌತುಕ ವಾದ ಕಥಿಸಾರ | ಶೂತನಿತ್ತ 
ಮಂದಿಗೆಲ್ಲ ಕಿಳೆದಬಂದತಿ। ಈಗನಿಮಗು ದಾನಾಮಾಡುವಂಥಾ ಸ್ಫೂ ರ್ತಿಆಗೇತಿ! 
ಆಶ ಸಂತೋಷದಿಂದ ಕೊಟ್ರ ಫಲಾ ಸಿಗತತಿ || 
ಅನ್ನಇಲ್ಲದ ಸಣ್ಣ ಆಗಿ | ಉಂಣಾಕ ಇಲ್ಲದ ಬಡವರಿಗೆ! ಭೂಮಿ ಕೊಟ್ಟ 
ಸಲುಹು ವಂಥಾಕಾಲ ಬಂದತಿ ! ವನು ಕಣ್ಣಮುಚ್ಚಿ ಭೂಮಿಕೊಟ್ರ 
ಮುಗದ ಬಿಡತತಿ | ಗೀ | 
ಅನ್ನದಾನ ಕನ್ಯಾದಾನ ಚಿನ್ನ ದಾನಕಿಂತಹೆಚ್ಚ | ಭೂಮಿದಾನದ 
ಫಲಾ ಈಗ ಯಾರಿಗಿ ತಿಳದತಿ | ರಕ್ಷಣಮಾಡುವಂಥಾ | ಅಕ್ಷಪಾತ್ರ ನಮಗ 
ಬರತತಿ 1 ಮೋಕ್ಷಕೊಡುವಂಥಾ ಮಹಾದೇವನ ದಯಾಇರತತಿ ॥ 
ನನ್ನಹೊಲಾ ನನ್ನಮನಿ | ನನ್ನದುಡ್ಡು ಆನ್ನುವಂಥಾ ! ಭಿನ್ನಭಿನ್ನ 
ಭಾವಯಲ್ಲಾ ಹೋಗಿಬಿಡತತಿ ! ಮಾನ್ಯವಂತ ವಿನೋಬಾಜಿಯವರ. ತತ್ವ 
ಬಂವತಿ ॥ ನೀ ॥ 
ಚಾಲ ॥ ದಾನಮಾಡಿದ ದ್ರ್‌ಪದಿಗೆ! ಏನ ಪುಣ ಸಿಕ್ಕಿತೆಂದು | ಕಿಳಿಸಿಹೆಳಿದ 
ಈ ಕವಿತಾ | ನೆನಪಿಟ್ಟ ನಡಿರಿ ಈ ಮಾತಾ | ಸಿ 
ಹೊಸೂರ ಮಡಿನಾಳಸ್ವಾಮಿ ಹಸನುಳ್ಳೆ ಪದದಿಂದ | ಸಸರಿಶ್ಯಾನ 
ಈಹೊತ್ತಾ ! ಪ್ರಚಾರಮಾಡತಾನ ಅವನೇಸ್ವತ: || ಗೀ || 


(15) 


ಗಿ ಸಿಪಲ್ಲ ॥ ಪೊಡ೭ ಯೊಳಗೆ ಇಂಥಾ ಹಾಡಕೇಳಿ ನಾವು | ಮ 
ಬರಬೇಕಶಕ್ತಿ ! ದಾನಾಮಾಡುವಲ್ಲಿ ನಾವು ಇಡಬೇಕಭಕ್ಕಿ ! 
ದಾನ ಮಾಡುವಂಥಾ ಮಾನವರಿಗೆ ಆಗುದುಮುಕ್ಕಿ | 

ಮಾಡಿದಂಥಾ ಪುಣ್ಯ.... ಗೀ || 


ಸರ್ವರ ಭೂಮಿ 

ಪ್ರೇಮಭಾವದಿಂದ | ನೇಮದಂತೆ ನಾವು ಭೂದಾನ ಬೇಡುನಬಾ | 
ವಿನೋಬಾಜಿ ತತ್ವವ ತಿಳಿಸೂಣಬಾ ! ದೀನರ ಕನ್ಸವ ಕಳಿಯಾನ ಬಾಬಾ ॥। 

ಸರ್ವರುಂಬುದು ಭೂಮಾತೆಯ ಅನ್ನಾ;  ಸರ್ವರು ಭೂದೇವಿ 
ಪುತ್ರರಲ್ಲೆನಾ | ಸರ್ವರಿಗೆ ಭೂಮಿ ಇರಬೇಕಸಮಾನಾ ॥ 

ಹೆಚ್ಚು ಕಡಿಮಿಯಂಬ | ತುಚ್ಚಭಾವ ಅಳಿದು | ನೆಚ್ಚಿನ ಭಾರತದ | 
ಹುಚ್ಚನು ಬಿಡಿಸಲು ! ಸ್ವಚ; ಗಿ ಕಿಳಿಸೂಣಬಾ | ಕೆಚ್ಚದಿ ಸೇವಕರಾಗು 
ನುಬಾ | ನಿಚ್ಚಳ ಗುಣದಿಂದ ದುಡಿಯೂನಬಾಬಾ ॥ ೧ ॥ 

ಭೂಮಿಅಂದರ ಯಾವವ್ಯಕ್ತಿ ಸೊತ್ತಲ್ಲಾ | ನಂದುನಿಂದು ಅಂಬುಮಾತೆ 
ನಿಜವಲ್ಲಾ | ಹಿಂಗ ಎಷ್ಟೋ ಮಂದಿ ಆಗಿಹೋಗೇರ ಮೊದಲಾ ॥ 

ಖರೇದಿಕಾಗದಗಳು ! ತಿರಿಗಿಮುರಿಗಿ ಆಗಿ! ಧರಿಗೆ ದೊರೆಗಳಾಗಿ | 
ಸ್ಥಿರವಾಗಿ ಇದ್ದವರು | ಅವರ್ಯಾರ ಕೇಳುಣ ಬಾ | ಅರಿಯದ ಮಾತನ್ನು 
ತಿಳಿಸೂಣಬಾ ! ಗುರುವಿನಗುಲಾಮನಾಗುನು ಬಾಬಾ || ೨ 

ಬಡವ ಶ್ರೀಮ ೦ತರು ಅಂಬುವತೊಡಕ ! ನಡುವೆ ಬಂದತಿಇದು ನಮ್ಮ 
ನಿಮ್ಮ ಗುಣಕ । ಹಡೆದ ಭೂಮಾತೆಗೆ ಇದುಯಷ್ಟಕ ॥ 

ವಂದೆತಾಯಿಇಂದ ! ಬಂದಮಕ್ಕಳಿಗೆ ಕುಂದು ಕೊರತೆನೋಡಿ 
ನೊಂದಿಕೊಳ್ಳುವಳೊ ! ಮುಂದಾಗಿ ಬೇಡೂನಬಾ ! ವಂದೊಂದತತ್ವದ ತಿಳಿ 
ಸೂಣಬಾ ! ಗಾಂಧಿಜಿಶಿಷ್ಯನ ಯಜ್ಞ ಕೈಬಾಬಾ |2| 

ದೇಶ ಅಂದರದೊಡ್ಡ ದಾಸೋಹಕಮತ ! ಸೋಸಿನೋಡಿದರ ಯಲ್ಲವು 
ವ್ಯರ್ಥ ! ಹೇಸಿ ಸಂಸಾರದ ಆಸೇವ ಮರತಾ! 

ಖಾಸಮನಿ ತಾನೆಂದು ! ಧ್ಯಾಸಿಟ್ಟಿ ನಡೆದರ | ಈಶನಇಚ್ಛೆಗೆ | ದಾಸಾನು 
ದಾಸಾಗಿ ! ಬೇಕಾಗಿ ದುಡಿಯೂಣಬಾ | ಬ್ಯಾಸರ ಅಂಬುದು ಕೆಳಿಯೂನಬಾ ! 
ಮನಸ್ಸಿ ನವಿಷಮತೆ ದೂಡುನುಬಾಬಾ ॥ ೪ ॥ 


ವಸುಧಿಯೊಳಗೆ ಇಂಥಾಹಸನುಳ್ಳ ಕವಿತಾ! ಹೊಸೂರ ಮಡಿವಾಳ 


(16) 


ಸ್ವಾಮಿ ಮಾಡಂವತುರ್ತಾ । ಕುಸುಮದ ದಳದುತೆ ಭೂಮಿಯಸಮತಾ ||” 
ಮಾಡುವ ವಡಿಯನ್ನ । ನುಡಿಯಕೇಳಿ ನಾವು ತಡಿಯಾದ ಬಾ ್ಯಡಿನ್ನ್ನ 
ನಡಿಯೂನ ಯಜ ಕೈ ಭೂಮಿಯ ಬೇಡೂನಬಾ | ನಮ್ಮ ಶಕ್ತಿ ಇದ್ದ ಷ್ಠ 
ಮಾಡೂನಬಾ | ಹ ಗಿ ಬೆಳಿಸುದ ಬ್ಯಾಡಿನ್ನ ಬಾಬಾ ॥ ೫ ॥ 
'ಬಡನರ ಭಾಗ್ಯದ ಕಾಲ 
ಬಂದಿತು ಬಡವರ ಭಾಗ್ಯದಕಾಲ | ತಂದೆ ಮಹಾತ್ಮಾಜ ಶಿಷ್ಯನ ಕಾಲ 
ಪ್ರೇಮದಿ ಭೂಮಿಯ ಹಂಚುವಕಾಲ ನೇಮದಿದುಡಿಯುವ ರೈತನಕಾಲ ೧ 
ರಾಷ್ಟ್ರದ ಉನ್ನತಿ ಆಗುವಕಾಲ ದುಷ್ಟರದೃಷ್ಟಿಯ ಕಟ್ಟುವ ಕಾಲ ೨ 
ದೀನರ ವಾಣಿಯ ದಾನದಕಾಲ ಮಾನವಂತರ ಮಮತೆಯ ಕಾಲ ೮ 
ಸಾಮ್ಯ ಯೋಗಿಯ ಸಮತಾ ಕಾಲ ನಮ್ರಭಾವದಿ ನಡೆಯುವ ಕಾಲ ೪ 
ುಡಿವಾಳ ಶಿವಯೋಗಿ ಹಾಡುವ ಕಾಲ ಶಡಗರ ಸಾಗರ ಕಾಣುವ ಕಾಲ ೫ 
ಭೂದಾನ ಚಕ್ಕಡ 
ಪ್ರೇಮದಿಂದ ಭೂಮಿದಾನ ಬೇಡತಾನ A ಭಾವೆ ಮುದಕ 
ಗ್ರಾಮರಾಜ್ಯ ರಾಮರಾಜ ಧರ್ಮರಾಜ್ಯ 'ಸುರಾಜ್ಯ ಕಟ್ಟು ದಕ ೧ 
ಹೆಚ್ಚು ಕಡಿವಿು ಊಚ್ಚ ನೀಚ ಭಾವದ ಹುಚ್ಚ ಬಿಡಿಸುವದಕ್ಕ 
ಎಚ್ಚರಾಗಿರೆಂದು ಸ್ವಚ್ಛ ಹೇಳತಾನ ಮುಂಚಿತವಾಗಿ ಜನಕ 
ತ್ಯಾಗ ಮಾರ್ಗದಿಂದ ಸಾಗಿರೆಂದು ಈ ಯೋಗಿ ಹೆಳಾಂವ ಚೊಕ್ಕ 
ಭೋಗ ಲಾಭ ಲೋಭ ನೀಗಿರೆದನು ಈಗಿನ ಕಾಲಕ್ಕ ೩ 
ಭಾರತ ದೇಶದಲ್ಲಿ ಐದು ಕೊಟ ಎಕರೆ ಭೂಮಿ ಕೂಡಿಸಬೇಕ 
ದೊರೆತದು ದುಡಿಯುವ ಬಡವರಿಗೆಲ್ಲಾ ಕೊಡಬೇಕೆನ್ನುವ ತೂಕ ೪ 
ಬಡತನ ಇರಬಾರೆದ ಸಾವಕಾರಕಿ ಉಳಿಬಾರದ ಆಗ ಎಲ್ಲರಿಗಿ ಸುಖ 


le 


ಒಡಿಯ ಕೂಲಿಕಾರ ರೂಧಿ ತಪ್ಪಿ ದರ ಪಾಡ ಹಿಂದುಸ್ತಾನಕ ೫ 
FRE ಧರ್ಮದ ಮೂಲ ಸರ್ವರಿಗೆ ಸಮ ಪಾಲ ಗುರಿಯ ಸಾಧಿಸುದಕ 
ವ್ಯಯ ನೀತಿ ಶೀಲಪ್ರಿಯ ಹುಲಕುಂದ ಭೀಮಕವಿ ಕಡಕ ೬ 


ಮುದ್ರಕಃ- ದಿ ಬೆಳಗಾಂವ ಪ್ರಿಂ. ಏಂಡ ಪ. ಹೌಸ್ಯ ಬೈೆಳ್ಳಗಾಂವ.' 
ಪ್ರಕಾಶಕಃ ಬಾಬೂ ಕಾಮುತ್ಯ ೧೭೧೯, ಕೇಳಕರಬೊಗ್ಯ ಬೆಳಗಾಂವ, 


ಬೆಲೆ ೦-೧-೦ 


